ಜಿ.ಎಸ್‌. ದೀಕ್ಷಿತ್‌* 


ಕರ್ನಲ್‌ ಮಾರ್ಕ್‌ ನಿಲ್ಮ್‌ಸ್‌-ಆರುನಿಕ ಕರ್ನಾಟಕದ ಪ್ರಥಮ ಇತಿಹಾಸಕಾರ 


ಕರ್ನೆಲ್‌ ಮಾರ್ಕ್‌ ವಿಲ್ಫ್‌ಸ್‌ ಬರೆದ “story 
of Mysore’ ಪುಸ್ತಕವನ್ನು ಸರ್‌ ಜೇಮ್ಸ್‌ 
ಮ್ಯಾಕಿಂಟಾಷ್‌ ಎನ್ನುವ ವಿಮರ್ಶಕನು ಭಾರತೀಯ 
ಇತಿಹಾಸದ ಮೇಲೆ ಆಧಾರಗಳನ್ನು ಅನುಮಾನೆಗಳನ್ನು 
ಕೂಲಂಕಷವಾಗಿ ಪರಿಶೀಲಿಸಿ ಬರೆದ ಮೊದಲ ಗ್ರಂಥ 
ನೆಂದು ಹೇಳಿದ್ದಾನೆ. ಈ ಪುಸ್ತಕವನ್ನು ಬರೆಯುವುದಕ್ಕೆ 
. ಅವನಿಗೆ ಎರಡು ತರಹೆ ಅನುಕೂಲಗಳಿದ್ದವು. 
ಒಂದನೆಯದು ಅವನು ವರ್ಣಿಸಿದಂಥ ಮೂರು ಮತ್ತು 
ನಾಲ್ಕನೆಯ ಆಂಗ್ಲೊ ಮೈಸೂರು ಯುದ್ಧಗಳಲ್ಲಿ 
ಭಾಗವಹಿಸಿದವರ ನಿಕಟಿ ಪರಿಚಯ ಮತ್ತು ಶ್ರೀರಂಗ 
ಪಟ್ಟಣದ ಕೊನೆಯ ಮುತ್ತಿಗೆಯಲ್ಲಿ ಅವನೇ 
ಭಾಗವಹಿಸಿದ್ದು. 


ನಿಲ್ಫ್‌ಸ್‌ಫಿಗೆ ಇದ್ದ ಎರಡನೆಯ ಅನುಕೂಲ 
ಅಮೂಲ್ಯ ಆಧಾರಗಳು ಅವನಿಗೆ ಲಭ್ಯವಿದ್ದವು. ಇವು 
ಯಾಕೆಂದರೆ. ೧) ಅವನ ಸ್ನೇಹಿತ ಪೂರ್ಣಯ್ಯನು 
ತನ್ನ ಕೆಳಗಿನ ಅಧಿಕಾರಿ ಬಚ್ಚೆರಾಯಸಿಗೆ ಹೇಳಿ ಅನನ 
ಸಹಾಯದಿಂದ ಯಾರ ಯಾರ ಹತ್ತಿರ ತಮ್ಮ ಮನೆತನದ 
ದಾಖಲೆಗಳಿರುತ್ತನೆಯೊ ಅಂಥವರಿಗೆ ವರದಿಗಳನ್ನು 
ಬರೆಯಕೊಡಲು ಹೇಳಿದನು. ಆ ವರದಿಗಳನ್ನು 
ಆಧರಿಸಿ ಒಂದು ಚಾರಿತ್ರಿಕ ದಾಖಲೆಯನ್ನು ನಿರ್ಮಿ 
ಸಲಾಯಿತು. ೨) ಚಿಕ್ಕದೇವರಾಯನ ಕಾಲದಲ್ಲಿ 
ಸಂಗ್ರಹಿಸಿದ ಶಾಸನಗಳನ್ನು ಮತ್ತು ಹಸ್ತಪ್ರತಿಗಳನ್ನು 


ಆಧರಿಸಿ ಬರೆದ ಕನ್ನಡ ಕಡತದ ಪರ್ಶಿಯನ್‌ 
ಭಾಷಾಂತರದ ಹಸ್ತಪ್ರತಿ ೩) ಮೆಕಿಂಜಿಯು 
ಸಂಗ್ರಹಿಸದ ೧೭೦೦ ಶಾಸನಗಳ ಪ್ರತಿಗಳು ಮತ್ತು 
೬೦೦ ಹಸ್ತ ಪ್ರತಿಗಳು ೪) ಮದ್ರಾಸಿನಲ್ಲಿ ಫೋರ್ಟ್‌ 
ಸೇಂಟ್‌ ಜಾರ್ಜನಲ್ಲಿದ್ದ ಸರ್ಕಾರೀ ಕಾಗದ ಪತ್ರಗಳು, 
ಅವನು ಉಪಯೋಗಿಸಿದ. ಆಧಾರಗಳಲ್ಲಿ ಪ್ರಮುಖ 
ವಾದವು. ಇನ್ನು ಈ ಗ್ರಂಥದಿಂದ ನಮಗೆ ಆಗುವ 
ಉಪಯೋಗಗಳನ್ನು ನೋಡೋಣ. 


ಸುಮಾರು ೧೮೦೦ರಲ್ಲಿ ಕನ್ನಡ ಮಾತನಾಡುವ 
ಪ್ರಜೇಶಗಳ ಅಥವಾ ಕರ್ನಾಟಕದ ಮೇರೆಗಳನ್ನು 
ಗುರುತಿಸಿರುವುದು ಈ ಗ್ರಂಥದಿಂದ ಕನ್ನಡಿಗರಿಗೆ 
ಆಗುವ ಮಹದುಸಕಾರ ಬೀದರ್‌ ಊರಿನಿಂದ ಆರಂಭಿಸಿ 
ನೆಯತ್ಯ ದಿಕ್ಸಿನಲ್ಲಿ ನಡೆದು ಆದನಾನಿಗೆ ಬಂದು ಅಲ್ಲಿಂದ 
ಗುತ್ತಿಯ ಪಶ್ಚಿಮಕ್ಕೆ ಮತ್ತು ಅನಂತಪುರದ ಹೆತ್ತಿರ 
ಬಂದು ನಂದೀದುರ್ಗದೆ ಮಾರ್ಗವಾಗಿ ಪೂರ್ವಘೆಟ್ಟ 
ನನ್ನು ತಲುಪಬೇಕು. ಅಲ್ಲಿಂದ ದಕ್ಷಿಣಕ್ಕೆ ತಿರುಗಿ 
ಕೊಯಮತ್ತೂರು ಜಿಲ್ಲೆಯಲ್ಲಿರುವ ಗಜ್ಜಲಹೆಟ್ಟಿಯ 
ಮಾರ್ಗವಾಗಿ ಸಶ್ಚಿಮಘೆಟ್ಟಗಳ ಒಂದು ಕಣಿವೆಯಲ್ಲಿರುವ 
ಇರುವ ಕೊಯಮುತ್ತೂರು, ಪೊಲ್ಲಾ ಚಿ ಮತ್ತು 
ಪಾಲ್ಗಾಟ್‌ಗಳ ಮಾರ್ಗವಾಗಿ ಬಂದು ವಾಯುವ್ಯ 
ದಿಕ್ಕಿನಲ್ಲಿ ಪಶ್ಚಿಮ ಘಟ್ಟಿಗಳಗುಂಟಾ ಉತ್ತರದಲ್ಲಿರುವ 
ಕೃಷ್ಣಾ ನದಿಯ ಉಗಮದವರೆಗೂ ಬರಬೇಕು. ಅಲ್ಲಿಂದ 


* ಕೈಲಾಸ್‌ ಅಪಾರ್ಟ್‌ಮೆಂಟ್ಸ್‌ ಆನೆಯ ಮುಖ್ಯ ರಸ್ತೆ, ಮಲ್ಲೇಶ್ವರ, ಬೆಂಗಳೂರು-೫೬೦ ೦೧೩ 


೧೭೪ 


ಇತಿಹಾಸ ರ್ದಶನ 


ಮೊದಲು ಪೂರ್ವಕ್ಕೂ ನೆಂತರ ನೈಯತ್ಯದ ದಿಕ್ಕಿನಲ್ಲೂ 
ಬಂದು ಬೀದರನ್ನು ಸೇರಬೇಕು ಇವು ಕರ್ನಾಟಿಕ ಗಡಿ 
ಗಳು. ಕೇರಳದ ನೀಲೇಶ್ವರದಿಂದ ಉತ್ತರದ ಸೆದಾತಿಗ 
ಗಡದವರೆಗೂ ಇರುವ ತೀರ ಪ್ರದೇಶವನ್ನು ವಿಲ್ಯ್‌ಸ್‌ 
ತುಳುವ ದೇಶವೆನ್ನುತ್ತಾನೆ. ಅಲ್ಲಿಂದ ಉತ್ತರ ಪ್ರದೇಶ 
ಮಹಾರಾಷ್ಟ್ರವೆಂದು ಅನನ ಹೇಳಿಕೆ, 


ಮೈಸೂರಿನ ರೈತರ ಬಗೆಗೆ ವಿಲ್‌ ನ ಸ್‌ನಿಗ್ಗೆ ಬಹಳ 
ಕಳಕಳಿ ಇತ್ತು. ಭೂಮಿಯ ಒತು ಯಾರು 
ಭೂಮಾಲೀಕನೊ ಆಥವಾ ಆ ದೇಶದ ರಾಜನೊ-ಈ 
ಪಾದವನ್ನು ಎಲ್ಫ್‌ಸ್‌ನು ಆಧುನಿಕ ಯುಗದಲ್ಲಿ 
ಮೊದಲು 'ಅಭ್ಛಸಿಸಿನನು ಎರಡೂ ಪಕ್ಷಗಳ ವಾದಗಳನ್ನು 


ಗ 
ಚೆನ್ನಾಗಿ ಮಂಡಿಸಿರುವುದು ಈ ಗ ಗ್ರಂಥದ ವೈಶಿಷ್ಟ್ಯ 
ಅನನು ಆರಂಭಿಸಿದ ಈ ಚರ್ಚೆಯು ಇಂದಿಗೂ 
ನಡೆದಿದೆ. 

ನ್‌ ಖಿ ೨.೦75 ಇಕ್ಕೆ 
ಭಾರತೀಯ ರೈತನ ಬಗೆಗೆ ನಿಲ್ಭ್‌ಸ್ಸ್‌ನ 


ಅಭಿಪ್ರಾಯವು ಖಚಿತವಾಗಿತ್ತು ಕೆಲವರು ರೈತರು 
ದಡ್ಡ ರು, ಸೊಳಮಾರಿ ೨ಗಳೆಂದು ಹೇಳುತ್ತಿದ್ದರು. 
ವಿಲ್ಫ್‌ಸ್‌ನ ಮತದಲ್ಲಿ ಇಂಥ ಅಭಿಪ್ರಾಯಗಳು ಸರಿ 
ಯಾದದ್ದಲ್ಲ, ಅವರು ಬುದ್ಧಿವಂತರು. “ಅವರ ಜತೆಗೆ 
ನಾನು ಅನೇಕ ಸಲ ಅವರು ಕೈಕೊಳ್ಳತ್ತಿ ದ್ದ ಕಾರ್ಯ 
ಕ್ರನುಗಳ ಉದ್ದೇಶವೇನೆಂದು ವಿಚಾರಿಸಿದಾಗ ಅವರೆ 
ಉತ್ತರಗಳು ಅತ್ಯಂತ ಸಮಂಜಸವಾಗಿರುತ್ತವೆ ಎಂದು 
ಹೇಳಿದ್ದಾ ನೆ. 


ಬಾರಾ ಬಲೂತಿ ಪದ್ಧತಿಯ ಅವನ ವರ್ಣನೆ 
ಯನ್ನು ಮುಂದೆ ಬರೆದ ನಿದ್ವಾಂಸರೆಲ್ಲಾ ಪುನರುಚ್ಚರಿಸಿ 
ದ್ಹಾರೆ,. ಪಟೇಲ, ಶ್ಯಾನುಭೋಗ, ತಳವಾರ, 
ನೀರಗಂಬ ಇತ್ಯಾದಿ ಇವರ ಕೆಲಸಗಳ ಬಗ್ಗೆ ಇವನ 
ವರ್ಣನೆ ನಮಗೆ ಅವರ ಅಂದರೆ ಬಾರಬಲೂತಿ ಅಥವಾ 
ಆಯಗಾರರ ಕೆಲಸಗಳ ಕೈಸಿಡಿ ಎಂದು ಹೇಳಬಹುದು. 


ಆದೇ ರೀತಿಯಾಗಿ ಬ್ರಿಟಿಷರು ಬರುವ ಮುಂಜಿ 
ನಮ್ಮ ಗ್ರಾಮಗಳು ಸ್ವಾಯತ್ತ ವಾಗಿದ್ದೆನೆನ್ನ್ಟುವ ಆವನ 
ಹೇಳಿಕೆಯು ಪ್ರಸಿದ್ಧ ಅವನೆ ಪ್ರಕಾರ. ಯುದ್ಧ, ಜಯ, 
ಅಪಜಯ, ಕ್ರಾಂತಿ, ಇವು ಯಾವುವೂ ಗ್ರಾಮಗಳ 
ಅಂತರಿಕ ವ್ಯವಸ್ಥೆಯನ್ನು ಬದಖಾಯಿಸುತ್ತಿರಲಿಲ್ಲ 


ಇತಿಹಾಸ ದರ್ಶನ್‌ 


ಹೊಸದಾಗಿ ಬಂದ ರಾಜ ಅಥವಾ ಅನನ ಪ್ರತಿನಿಧಿ 
ಗ್ರಾಮಗಳಲ್ಲಿ ಹಿಂದೆ. ಇದ್ದ ಅಧಿಕಾರಿಗಳನ್ನು 
ಆ ಗ್ರಾಮದ ಮೇರೆಗಳನ್ನು ಅದೆರ ಒಳಾಡಳಿತವನ್ನು 
ಸ್ವ ಲ್ಬಿವೂ ಬದಲಾಯಿಸುತ್ತಿ ರಲಿಲ್ಲ. ಅವನ ಅಭಿಪ್ರಾಯ 
ದಲ್ಲಿ ಆಗ ಭಾರತವು ಇಂಥ ಅನೇಕ ಗಣರಾಜ್ಯಗಳನ್ನೊ ಳ್ಳ 
ಗೊಂಡ ರಾಜ್ಯವಾಗಿತ್ತು. 


ನಿಲ್ಕ್‌ಸ್‌ ಮತ್ತು ಪೂರ್ಣಯ್ಯ ಬಹಳ 
ಅನ್ಯೋನ್ಯವಾಗಿದ್ದರು. ಪೂರ್ಣಯ್ಯನ ಸಹಾಯದಿಂದ 
ನಿಲ್ಕ್‌ಸ್‌ನು ಈ ಗ್ರಂಥವನ್ನು ಬರೆಯುವುದು ಸುಗಮ 
ವಾಯಿತು. ಇದಕ್ಕ ಒಂದು ಉದಾಹರಣೆಯನ್ನು 
ಕೊಡಬಹುದು. ಹೈದರನು ತನ್ನೆ ಅಂತರಂಗದಲ್ಲಿ 
ರುವುದನ್ನು ಯಾರಿಗೂ ತಿಳಿಸುತ್ತಿರಲಿಲ್ಲ. ಮೊದಲನೆ 
ಆಂಗೂ ಲ ಮೈಸೂರು ಯುದ್ಧ ಮುಗಿದ ಮೇಲೆ ಅವನಿಗೆ 
ಅದರಲಿ ಜಯವಾಗಿದ್ದರೂ ಇಂಗ್ಲೀಷಿನೆವರ ಮೇಲೆ 
ಯುದ್ಧ ಮಾಡಿದ್ದು ತಪ್ಪೆಂದು ಅವನ ಅಂತರಂಗ 
ಅವನಿಗೆ ಹೇಳಿತು, ಅದನ್ನು ಅನನು ಪೂರ್ಣಯ್ಯನಿಗೆ 
ಮಾತ್ರ ಹೇಳಿದನು. “ನನಗೂ ಇಂಗ್ಲಿ ಹಿನವರಿಗೂ 
ಅಷ್ಟು ವ್ಯತ್ಯಾಸಗಳಿಲ್ಲ, ವಿನಾಕಾರಣ ಅವರ ಮೇಲೆ 
ಯುದ್ಧ ಮಾಡಿದೆ. ಹೀಗೆ ಮಾಡಿದ್ದು ಶುದ್ಧತಪ್ಪು 
ಎಂಥ ದೊಡ್ಡ ತಪ್ಪು ಎಂದರೆ ೧ ಕಾಸಿನಶೇಂದಿಗೆ 
೧ ಲಕ್ಷ್ಮ ರೂಪಾಯಿ ಕೊಟ್ಟು ಕೊಂಡುಕೊಂಡ ಹಾಗೆ 
ಹೀಗೆ ಮಾಡಿದ್ದಕ್ಕೆ ಸಾಜ ಮುಂದೆ ಕೆಟ್ಟದ್ದನ್ನು 
ಅನುಭವಿಸಬೇಕು. ಯೂಕೆಂದರೆ ನಾನು ಅವರ 
ಚೀಲಗಳನ್ನು ಬ್ರತ್‌ವೇಟಿರುಗಳನ್ನು ಸೋಲಿಸಬಹುದು. 
ಆದರೆ ಸಮುದ್ರವನ್ನು ಒಣಗಿಸಲಿಕ್ಕೆ ಆಗುವುದಿಲ್ಲ.” 
ಅನನ ಅಭಿಪ್ರಾ ಯವೇನಾಗಿತ್ತೆ ಂದಕೆ" ಇಂಗ್ಲಿ ೇಹಿನವರ 
ಸಾಮಾಥ ವೆಲ್ಲಾ ಅ ಅವರು ಸಮುದ್ರದ ಅಧಿಪತಿ 
ಗಳಾಗಿದ್ದು ದರಿಂದ ಬಂದಿತ್ತು. ಎಷ್ಟೆ ಭೂಸೈನ್ಯಗಳನ್ನು 
ಸೋಲಿಸಿದರೂ ಸಮುದ್ರದ ಮೇಲಿನಿಂದ ಹೊಸಸೈನ್ಯ 
ಗಳನ್ನು ಅನರು ತಂಸಿಕೊಳ್ಳ ಬಲ್ಲವರಾಗಿದ್ದರು. ಇಂಥ 


ತನ್ನೆ ಆಲೋಚನೆಗಳನ್ನು ಹೈದರ್‌ ಯಾರಿಗೂ 


ಹೇಳುತ್ತಿರಲಿಲ್ಲ. ಪೂರ್ಣಯ್ಯ ಸಿಗೆ ಮಾತ್ರ ಹೇಳಿದ 
ಅವನು ತನ್ನ ಸ್ನೇಹಿತ ವಿಲ್ಫ್‌ಸ್‌ಗೆ ಹೇಳಿದ. 


ಇಷ್ಟೆಲ್ಲ ಆದರೂ ಹೈದರ್‌ ಪೂರ್ಣಯ್ಯನನ್ನು 
ಸಂಪೂರ್ಣವಾಗಿ ನಂಬಲಿಲ್ಲ. ಹೈದರನ ಇನ್ನೊಬ್ಬ 


೧೭೯ 


ಮಂತ್ರಿ ಕೃಷ್ಣ ರಾವ್‌ ಇಬ್ಬರೂ ಚಾಣಾಕೆರು. ಹೈದರ್‌ 
pA ಬಿ Ke ಪ್ರ 

ಒಬ್ಬರೆ ಮೇಲೆ ಇನ್ನೊಬ್ಬನು ನಿಗಾ ಇಡುವ ಹಾಗೆ 

ಮಾಡಿ ಇಬ್ಬರನ್ನು ಹತೋಟಿಯಲ್ಲಿ ಇಟ್ಟುಕೊಂಡ, 


ಟೀಪ್ಪುಗೆ ಇಷ್ಟು ಬುದ್ಧಿವಂತಿಕೆ ಇರಲಿಲ್ಲ. 
ಪೂರ್ಣಯ್ಯನಸ್ಟು ನಿಷ್ಮಾನಂತ ಸೇವಕರು ಅವನಿಗಿರಲಿಲ್ಲ 
ಆದರೂ ಅವನನ್ನು ತನ್ನೆ ಮತಕ್ಕೆ ಸೇರಿಸಿಕೊಳ್ಳ 


ಬೇಕೆಂದು ಇಚ್ಛಸಿದನು, ಬೇಡನೆನ್ನುವ ಧೈರ್ಯ 
ಪೂರ್ಣಯ್ಯಸಿಗಿರಲಿಲ್ಲ. ಟೀಪ್ಪೂನ ತಾಯಿ ಮಧ್ಯೆ 


ಬರೆದಿದ್ದರೆ ಇತಿಹಾಸವೇ ಬದಲಾಗುತ್ತಿತ್ತು. 


ವಿಲ್ಫ್‌ಸ್‌ನ ಬರವಣಿಗೆಯಲ್ಲಿ ಹೈದರನ ಮತ್ತು 
ಟಪ್ಪುನಿನ ಗುಣದೋಷಗಳ ಹೋಲಿಕೆ ಅತ್ಯದ್ಭುತ 
ವಾಗಿದೆ. ನಮ್ಮ ಇತಿಹಾಸದಲ್ಲಿ ಅದಕ್ಕೆ ಬಹಳ 
ಮೇಲಿನೆ ಸ್ಥಾನ ಸಿಗುತ್ತದೆ... ಈ ಹೋಲಿಕೆಯ 
ಕೊನೆಗೆ ವಿಲ್ಕ್‌ಸ್‌ನ ತೀರ್ಮಾನ ಎಲ್ಲ ರೂಮೆಚ್ಚುನಂಥದ್ದು 
Hyder was an improving monarch and 
exihibited few innovations Tippu was 
innovating monarch and#made no improve- 
ments. ಹೈಪರ್‌ ಸುಧಾರಣೆಗಳನ್ನು ಮಾಡಿದ ; 
ಬದಲಾವಣೆಗಳನ್ನು ಮಾಡಲಿಲ್ಲ. ಟಿಪ್ಪು ಬದಲಾವಣೆ 
ಗಳನ್ನು ಮಾಡಿದ, ಸುಧಾರಣೆಗಳನ್ನು ಮಾಡಲಿಲ್ಲ. 
Hyder was Seldom wrong and Tippu 
Seldom right in his estimate of charcter, 


ಇತರರ ಯೋಗ್ಯತೆಯನ್ನು ತಿಳಿದುಕೊಳ್ಳು ವುದರಲ್ಲಿ 
ಹೈದರ್‌ ಯಾವಾಗಲೂ ತಪ್ಪಲಿಲ್ಲ, ಬಪ್ಪ ಎಲ್ಲಾ 


ಸಂದರ್ಭಗಳಲ್ಲಿಯೂ ಶಪ್ಪ್ಳುತ್ತಿದ್ದ. 

ಇವರಿಬ್ಬರ ಬಗೆಗೂ ವಿಲ್ಯ್‌ಸ್‌ನ ಕೊನೆಯ 
ತೀರ್ಮಾನ ಆಗಿನ ಕಾಲದ ಜನಾಭಿಪ್ರಾೂಯವೇ ಆಗಿತ್ತು 
“ಹೈದರನು ಒಂದು ಸಾಮ್ರಾಜ್ಯವನ್ನು ಕಟ್ಟಿಲಿಕ್ಸೆ 
ಹುಟ್ಟಿದ ; ಟಿಪ್ಪು ಅದನ್ನು ಕಳೆಯಲಿಕ್ಕೆ ಹುಟ್ಟಿದೆ.' 


ಟಪ್ಪಣಿ 
ವಿಲ್‌,ಸ್‌ ಬರೆದ. “story of Mysore” 
ಇದರ ಪೂರ್ಣ ಹೆಸರು, torical Sketches of 
the south of India” in on attempt to trace 


the ‘“Histony of Mysore” from the origion 
of the Hindoo Government of that State, to 


೧೪೦ 


the extinction of the Mohammedan 
dynasty in 1799 Founded chiefly on Indian 
authorities Collected by the author while 
officiatng for several years of Politcial 
Resident at the Court of Mysore ಮೂರು 


ಸಂಪುಟಿಗಳಲ್ಲಿ ೧೮೧೦ ರಿಂದ ೧೮೧೭ ರೊಳಗೆ ಪ್ರಕಟಿ 
ವಾದ ಈ ಗ್ರಂಥವನ್ನು ಮತ್ತೆ ಹ್ಯಾನಿಕ್‌ ಎನ್ನುವವನು 
೧೯೩೦ರಲ್ಲಿ ೨ ಸಂಪುಟಗಳಲ್ಲಿ ವಿಸ್ತೃತವಾದ ಟಪ್ಪಣಿ 
ಗಳೊಂದಿಗೆ ಸಂಪಾದಿಸಿದ ಪುನರ್‌ ಮುದ್ರಣವನ್ನು 
ಮೈಸೂರು ಪ್ರಕಟಿಸಿದ್ದಾರೆ. 
ಸಿ ತು) ಎ 
ಸಂಪಾದಕನು ಪ್ರಸ್ತಾವನೆಯಲ್ಲಿ ನಿಲ್ಕ್‌ಸ್‌ನ ಜೀವನೆ 


J RSS SE | 
ಸರ್ಕಾರದವರು 


ಇ ೧೧ 

ಚಂತ್ರೆಯನ್ನೂ ಮತ್ತು. ಗ್ರಂಥದ ಉದ್ದಕ್ಕೂ ಅದರಲ್ಲಿ 
ಬರುವ. ಊರುಗಳ್ಳ್ಕ ಸಂಸ್ಥೆ ಗಳ, ವ್ಯಕ್ತಿಗಳ ಬಗ್ಗೆ 
ಉಪಲಬ್ಬವಿರುವ ಮಾಹಿತಿಯನ್ನು ಹಿನ್ನೆಲೆಯಾಗಿ 
ಟಸ್ಪಣಿಗಳಲ್ಲಿ ಕೊಚ್ಚಿ ರುವುದರಿಂದ, ಇದೊಂದು 
ದಕ್ಷಿಣ ಭಾರತದ ಇತಿಹಾಸ ನಿದ್ಯಾರ್ಥಿಗಳಿಗೆ ಅತ್ಯಂತ 
ಉಪಯುಕ್ತವಾದ ಕೈನಿಡಿಯಾಗಿದೆ. ನಾನು ಈ 
ಎರಡನೆಯ ಆವೃತ್ತಿಯನ್ನು ಉಪಯೋಗಿಸಿದ್ದೇನೆ. 


ವಿಲ್ಫ್‌ಸ್‌ನ ಇನ್ನೊಂದು ಬರವಣಿಗೆಯು ಆಗಿನ 
ಕಾಲದ ಮೈಸೂರಿನ ಸ್ಥಿತಿಗಳನ್ನು ಅಂಕಿ ಸಂಖ್ಯೆಗಳ 
ಸಹಾಯದಿಂದ ವಿವರಿಸುತ್ತದೆ. ಈ ನರದಿಯ ಹೆಸರು 
A Report on the interior administration, 
resources and expendinture of the 
Government of Mysore, under the system 
Prescribed by the orders of the Governor 
general in Council, dated 4th September 
1799 ಇದನ್ನು ೧೮೦೫ರೆಲ್ಲಿ ಬ್ರಿಟಿಷ" ಸರ್ಕಾರದವರು 
ಪ್ರಕಟಿಸಿದ್ದಾರೆ. ಭಾರತವನ್ನು ಗೆದ್ದ ಹೊಸದರಲ್ಲಿ 
ಬ್ರಿಟಿಷ್‌ ಆಡಳಿತಗಾರನ ಮೊದಮೊದಲ ವರದಿಗಳು 
ಭಾರತೀಯರ ಬಗೆಗೆ ಸಹಾನುಭೂತಿ ಸರವಾಗಿ ಮತ್ತು 
ವಿವರವಾಗಿ ಇರುತ್ತಿದ್ದವು. ನಂತರದ ವರದಿಗಳಲ್ಲಿ 
ಇವೆರಡೂ ಗುಣಗಳು ಕಡಿಮೆಯಾದವು ನಿಲ್ಫ್‌ಸ್‌ನ 
ಬರವಣಿಗೆಯಲ್ಲಿ ಈ ಎರಡೂ ಗುಣಗಳೂ ಇನೆ. 
ಅವನು ಇಂಗ್ಲೆ ೦ಡಿನೆ ದಕ್ಷಿಣಕ್ಕಿರುವ ಮ್ಯಾನದ್ವೀಸದವನು 
ಅವನ ದಾಖಲೆಗಳು ಆ ದ್ವೀಸದಲ್ಲಿ ಅಥವಾ ಬ್ರಿಟಿಷ್‌ 
ಮ್ಯೂಜಿಯಂನಲ್ಲಿ ಅಥವಾ ಇಂಡಿಯಾ ಆಫೀಸ್‌ 
ಲೈಬ್ರರಿಯಲ್ಲಿ ಇನ್ನೂ ಲಭ್ಯವಿರುವ ಸಾಧ್ಯತೆ ಇದೆ. 


ಇತಿಹಾಸ ರ್ಶವನ 


